|ಸಂ 


Ce 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ, 
4 ಉತ್ತರಿಸುವ ಸಚಿವರು 


ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 


2121 

ಶ್ರೀ ಎಂ.ಎ.ಗೋಪಾಲಸ್ವಾಮಿ 

(ಸಳೀಯ ಸಂಸ್ಥೆಗಳ ಕ್ಲೇತು 

25.03.2021 

ಮಾನ್ಯ ಯೋಜನೆ, ಕಾರ್ಯಕುಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 


ಉತ್ತರ 


| ವಿಧಿಯಡಿ 


ಕಾಲಮಿತಿಯೊಳಗೆ 


2019-2020ನೇ ಸಾಲಿನಲ್ಲಿ ಶಾಸಕರ 
ಸ್ಥಳೀಯ ಪ್ರದೇಶಾಭಿವೃದ್ದಿ 
ಹಾಸನ ಜಿಲ್ಲೆಗೆ 
ಬಿಡುಗಡೆಯಾಗಬೇಕಾದ ಹಾಗೂ 
ಬಿಡುಗಡೆಯಾಗಿರುವ 

ಅನುದಾನವೆಷ್ಟು: ಬಾಕಿ ಉಳಿದ 
ಅನುದಾನವನ್ನು ಯಾವ 


ಮಾಡಲಾಗುವುದು; 
ನೀಡುವುದು) 


(ಮಾಹಿತಿ 


ಬಿಡುಗಡೆ ' 


` ಬಾಕಿ ಉಳಿದ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡುವ ಸಂಬಂಧ 


2019-2020ನೇ ಸಾಲಿನಲ್ಲಿ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ಧಿ ನಿಧಿಯಡಿ |. 


ಹಾಸನ ಜಿಲ್ಲೆಗೆ ಬಿಡುಗಡೆಯಾಗಬೇಕಾದ ಹಾಗೂ ಬಿಡುಗಡೆಯಾಗಿರುವ 
ಅನುದಾನದ ವಿವರಗಳು ಕೆಳಕಂಡಂತಿದೆ: 


(ರೂ.ಲಕ್ಷಗಳಲ್ಲಿ) 
ಬಿಡುಗಡೆಯಾಗ 
ಬೇಕಾದ 
ಅನುದಾನ 
308.00 | 


ಬಿಡುಗಡೆಯಾದ 
ಅನುದಾನ 


| 1492.00 


ವರ್ಷ 


| 2019-20 


ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆರ್ಥಿಕ ಇಲಾಖೆಯ 
ಹಿಂಬರಹ ಸಂಖ್ಯೆ: ಆಇ 29 ವೆಚ್ಚ 06/2021), ದಿನಾ೦ಕ: 10.03.2021ರಲ್ಲಿ 
ಕಡಿತಗೊಳಿಸಲಾದ ಅನುದಾನವನ್ನು ಹೆಚ್ಚುವರಿಯಾಗಿ ಒದಗಿಸಲು 
ಸಾಧ್ಯವಿಲ್ಲವೆಂದು ಹಿಂಬರಹ ನೀಡಿದೆ. 


ಆ) 


| ಮಾಡುತ್ತಿರುವುದರಿಂದ 


2019-2020ನೇ ಸಾಲಿನ ಶಾಸಕರ 
ಸ್ಮಳೀಯ ಪ್ರದೇಶಾಭಿವೃದ್ಧಿ ನಿಧಿಯ 
ಅನುದಾನವನ್ನು ಬಿಡುಗಡೆ 
ಮಾಡಲು ವಿಳಂಬ 
ಸ್ಥಳೀಯ 
ಅಭಿವೃದ್ಧಿಗೆ 
ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ ಸದರಿ ಅನುದಾನವನ್ನು 
ಕಾಲಕಾಲಕೆ ಬಿಡುಗಡೆ ಮಾಡುವ 
ವಿಟ್ಟಿನಲ್ಲಿ ಸರ್ಕಾರದ ಕಮ 
ಕೈಗೊಳ್ಳೆಲಾಗಿದೆಯೇ? (ಮಾಹಿತಿ 
ನೀಡುವುದು) 


ಹೌದು 


ಆರ್ಥಿಕ ಇಲಾಖೆಯ ನಿರ್ದೇಶನದಂತೆ ಬಿಡುಗಡೆಯಾದ ಅನುದಾನ ಮತ್ತು 
ಆರಂಭಿಕ ಶಿಲ್ಕು ಸೇರಿ ಒಟ್ಟು ಅನುದಾನದಲ್ಲಿ ಶೇ.75ರಷ್ಟು ವೆಚ್ಚವಾದಲ್ಲಿ 
ಮಾತ್ರ ಮುಂದಿನ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. ಶೇ. 75 
ರಷ್ಟು ವೆಚ್ಚವಾಗದಿದ್ದಲ್ಲಿ ಮುಂದಿನ ಕಂತಿನ ಅನುಬಾನ ಬಿಡುಗಡೆಗೆ 
ಅವಕಾಶವಿರುವುದಿಲ್ಲು. 


ಅನುದಾನವನ್ನು ಕಾಲಕಾಲಕ್ಕೆ ಬಿಡುಗಡೆ ಮಾಡುವ ಬಗ್ಗೆ ಶಾಸಕರ 
ಪ್ರದೇಶಾಭಿವೃದ್ದಿ ಅನುದಾನವನ್ನು ವಿಗದಿತ ಕಾಲಾವಧಿಯಲ್ಲಿ ವೆಚ್ಚ 
ಮಾಡಲು ದಿನಾಂಕ:23.06.2020 ' ರಂದು ಮಾನ್ಯ ಮುಖ್ಯ 
ಕಾರ್ಯದರ್ಶಿಯವರಿಂದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ವಿರ್ದೇಶನ 
ನೀಡಲಾಗಿದೆ ಹಾಗೂ ದಿನಾಂಕ:23.02:2021 ರಂದು ಖುದ್ದು ವಿಡಿಯೋ 
ಸಂವಾದದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಶ್ರಮ 


ಸಂಖ್ಯ: ಪಿಡಿಎಸ್‌ 38 ಕೆಎಲ್‌ಎಸ್‌ 2021 


ಕೈಗೊಳ್ಳಲಾಗಿದೆ. 
(ಡಾ|| ನಾ ಣಗೌಡ) 
ಸಚಿವರು 


px] » 4 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


